ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಅರಣ್ಯ ಇಲಾಖೆ (ಸಾಮಾಜಿಕ ಅರಣ್ಯ) ಗೆ ಒದಗಿಸಿರುವ ಅನುದಾನದ ಬಗ್ಗೆ 
ಶ್ರೀ ಕಾಂತರಾಜ್‌ (ಬಿ.ಎಂ.ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 
415 (409) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) 2018-19 ಮತ್ತು 2019-20 ನೇ ಸಾಲಿನಲ್ಲಿ ಅರಣ್ಯ ಇಲಾಖೆಗೆ (ಸಾಮಾಜಿಕ ಅರಣ್ಯ) ತುಮಕೂರು ಜಿಲ್ಲೆಗೆ 
ಒದಗಿಸಿರುವ ಅನುದಾನವೆಷ್ಟು ; (ವಿವರ ನೀಡುವುದು) 


(ಆ) ಈ ಅನುದಾನದಲ್ಲಿ ಇದುವರೆವಿಗೂ ಖರ್ಚು ಮಾಡಿ, ಯಾವ ಯಾವ ಕಾಮಗಾರಿಗಳನ್ನು ಮತ್ತು 
ಎಷ್ಟು ಸಾವಿರ ಗಿಡಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಮಾಡಲಾಗಿದೆ ; (ತಾಲ್ಲೂಕುವರು ವಿವರ 
ನೀಡುವುದು) 


(ಇ) ಅರಣ್ಯೀಕರಣಗೊಳಿಸಿದ ಗಿಡಗಳಲ್ಲಿ ಎಷ್ಟು ಗಿಡಗಳು ಬದುಕುಳಿದಿವೆ ; (ತಾಲ್ಲೂಕುವಾರು ವಿವರ 
ನೀಡುವುದು) 


(ಈ) ಮೇಲ್ಕಂಡ ಎರಡು ಆರ್ಥಿಕ ವರ್ಷಗಳಲ್ಲಿ ಖರ್ಚಾಗದೆ ಉಳಿದ ಅನುದಾನವೆಷ್ಟು ; ಈ 
ಅನುದಾನವನ್ನು ಅರಣ್ಯೀಕರಣವಲ್ಲದೆ ಬೇರೆ ಯಾವ ಯಾವ ಉದ್ದೇಶಗಳಿಗೆ ಬಳಕೆ ಮಾಡಲಾಗಿದೆ ? 
(ವಿವರ ನೀಡುವುದು) 


